ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 30-03-2021 ಪ್ರಶ್ನೆ ಸಂಖ್ಯೆ : 2070(2446) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ(ಸ್ನಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಸಚಿವರು 


ವಿಷಯ: ಸರ್ಕಾರದಿಂದ ಸಗಟು ಮಾರಾಟ ಏಜೆನ್ಸಿಗಳಿಗೆ ಬಾಕಿ ಇರುವ ಮೊತ್ತ ಕುರಿತು 


(ಅ) ರಾಜ್ಯದಲ್ಲಿ ಪುಡ್‌ ಕಾರ್ಪೋರೇಷನ್‌ ಆಫ್‌ ಇಂಡಿಯಾ (ಎಫ್‌.ಸಿ.ಐ) ಕರ್ನಾಟಿಕ ಪುಡ್‌ 
ಕಾರ್ಪೋರೇಷನ್‌ (ೆ.ಎಫ್‌.ಸಿ ಗೆ ಸಂಬಂಧಿಸಿದ ಗೋದಾಮುಗಳ ಸಂಖ್ಯೆ ಎಷ್ಟು; ಅವು 
ಯಾವುವು; ಅವುಗಳ ಸಂಗ್ರಹಣಾ ಸಾಮಥ್ಯವೆಷ್ಟು; ಗೋದಾಮುಗಳಿಲ್ಲದ ತಾಲ್ಲೂಕು ಹಾಗೂ 
ಜಿಲ್ಲಾ ಕೇಂದ್ರಗಳಾವುವು; (ಜಿಲ್ಲಾವಾರು, ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ಪಡಿತರ ಕೇಂದ್ರಗಳಿಗೆ ಪಡಿತರ ಸರಬರಾಜು ಮಾಡುವ ಸಗಟಿ ಮಾರಾಟ ಹಜಿನ್ಬಿಗಳ 
ಸಂಖ್ಯೆ ಎಷ್ಟು ಅವು ಯಾವುವು; (ಜಿಲ್ಲಾವಾರು, ತಾಲ್ಲೂಕುವಾರು ಮಾಹಿತಿ ನೀಡುವುದು) 
ಅವುಗಳಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟು; ಖಾಲಿಯಿರುವ ಹುದ್ದೆಗಳ ಸಂಖ್ಯೆ 
ಎಷ್ಟು; ಖಾಲಿ ಹುದ್ದೆ ಭರ್ತಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳವುದೇ; 


(ಇ) ಉಡುಪಿ ಜಿಲ್ಲೆಯಲ್ಲಿ ಎಫ್‌.ಸಿ.ಐ, ಕೆ.ಎಫ್‌.ಸಿ ಗಳಿಂದ ಸಗಟು ಮಾರಾಟ ಏಜೆನ್ಸಿಗಳು 
ಯಾವ ಯಾವ ಪಡಿತರ ಸಾಮಗಿಗಳನ್ನು ಖರೀದಿ ಮಾಡುತ್ತಿವೆ; ಸರ್ಕಾರದಿಂದ ಈ 
ಹಜೆನ್ಸಿಗಳಿಗೆ ನೀಡಲು ಬಾಕಿಯಿರುವ ಮೊತ್ತವೆಷ್ಟು; (ವರ್ಷವಾರು, ಸಂಸ್ಥೆವಾರು ಮಾಹಿತಿ 
ನೀಡುವುದು) 


(ಈ) ಸರ್ಕಾರವು ಭಾರೀ ಮೊತ್ತದ ಬಾಕಿ ಇರಿಸಿಕೊಂಡಿರುವ ಕಾರಣ ಸಗಟು ಏಜೆನ್ಸಿಗಳು ನಷ್ಟ 
ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


